ಒಬ್ಬ ಸಂಶೋಧಕನೆಂದು ನಾನು 
ಪರಿಚಯುಸಿಕೊಂಡಾಗಲೆಲ್ಲಾ ಜನ 

“ನೀವು ಸಂಶೋಧಕನಾಗಿ ಮಾಡುವ 
ಕೆಲಸವೇನು?” ಎಂದು ಸಾಮಾನ್ಯವಾಗಿ 
ಪ್ರಶ್ನಿಸುತ್ತಾರೆ. ಸಂಶೋಧನೆ ಎಲ್ಲಾ 
ಸಾಧ್ಯತೆಗಳತ್ತ ತೆರೆದುಕೊಂಡಿರುವ 
ಪ್ರಯತ್ನದಂತಿರುವುದರಿಂದ ಈ 

ಪ್ರಶ್ನೆಗೆ ಉತ್ತರಿಸುವುದು ಸುಲಭವಲ್ಲ. 
ಉದಾಹರಣೆಗೆ, ಕಳೆದ ಒಂದು ವಾರದಲ್ಲಿ 
ನಾನು ಕೆಲವು ಗಣಿತದ ಲೆಕ್ಸಾಚಾರಗಳನ್ನು 
ಮಾಡಿದ್ದೇನೆ. ನಾನು ಕೆಲಸ ಮಾಡುವ 
ಪ್ರಯೋಗಾಲಯದಲ್ಲ ಹೊಸ ಲೇಸರ್‌ 
ಮಾರ್ಗಪೊಂದನ್ನು ರೂಪಿಸಿದ್ದೇನೆ 

ಹಾಗೂ ಕೆಲವು ವಿದ್ಯುನಾನ ವ್ಯವನ್ಥೆಗಳಲ್ಲ 
ಆಗುತ್ತಿದ್ದ ತೊಂದರೆಗಳನ್ನು ಬಗೆಹರಿಸಲು 
ಪ್ರಯತ್ನಿಸಿದ್ದೇನೆ. ಜೊತೆಗೆ, ನನ್ನ 
ಅಧ್ಯಯನ ಕ್ಷೇತ್ರದಲ್ಲಾಗಿರುವ ಹೊಸಹೊಸ 
ಬೆಳವಣಿಗೆಗಳ ಬದ್ಧೆ ಅರಿಯಲು ಇತರ 
ಸಂಶೋಧಕರು ಬರೆದಿರುವ ಶೈಕ್ಷಣಿಕ 
ಲೇಖನಗಳನ್ನು ಓದಿದ್ದೇನೆ. ಆದರೂ 

ಇವು ಯಾವುವೂ ನಾನು 'ಏನು 
ಮಾಡುತ್ತೇನೆ?' ಎಂಬ ಪ್ರಶ್ನೆಗೆ ನಿಬರ 
ಉತ್ತರವನ್ನು ನೀಡುವುದಿಲ್ಲ. 


ಇವುಗಳೂ ಮೊದಲನೆಯದರ 

ಬದ್ದೆ ಅಂದರೆ ಲೆಕ್ಲಾಚಾರಗಳ ಬಣ್ಣೆ 
ನೋಡೋಣ: ಅಂದರೆ ಲೆಕ್ಲಾಚಾರಗಳು. 
ಪರಮಾಣುಗಳನ್ನು ಕಾಂತ ಪಂಜರದಲ್ಲ 
ಬಂಧಿಸುವುದು ನನ್ನು ಕೆಲಸದ ಒಂದು 
ಭಾಗ. ಕಾಂತ ಪಂಜರಪೆಂದರೆ (trap) 
ಪರಮಾಣುಗಳನ್ನು ಹಿಡಿದಿಡುವ ಪಿಂಗಾಣಿ 
ಪಾತ್ರೆಯಂತಿರುತ್ತದೆ ಎಂದು ನೀವು 
ಅಂದುಕೊಳ್ಳಬಹುದು. ಆದರೆ ಪಿಂಗಾಣಿ 


ಪಾತ್ರೆಗೆ ಬದಲು ಇದು ಕಾಂತಕ್ಷೇತ್ರದ 
ರೇಖೆಗಳ೦ಂದ ತಯಾರಿಸಲ್ಪಟ್ಟರುವ 
ಪಂಜರವಾಗಿರುತ್ತದೆ. ಸಾಧಾರಣವಾಗಿ ಈ 
ಕಾಂತಕ್ಷೇತ್ರದ ರೇಖೆಗಳನ್ನು ಪರಪ್ಪರ ನಿಕ್ಲಿತ 
ಅಂತರದಲ್ಲರುವ ಎರಡು ವೃತ್ತಾಕಾರದ 
ವಿದ್ಯುತ್‌ ಸುರುಳಗಳ೦ದ (ತಂತಿಯ 
ಸುರಆಗಕು) ಉತ್ಪಾದಿಸಲಾಗುತ್ತದೆ. 
ಕಾಂತಕ್ಷೇತ್ರವನ್ನು ಈ ಪಾತ್ರೆಯ 
ಯಾವುದೇ ಭಾಗದಲ್ಲ ಲೆಕ್ಕ ಮಾಡುವುದು 
ಕಷ್ಟಸಾಧ್ಯವಾದ ಕೆಲಸವೇ ಸರಿ. ಆದರೆ 
ಪರಮಾಣುಗಳಗೆ ಅತಿ ಹತ್ತಿರದಲ್ಲರುವ 
ಭಾಗವಾಗಿರುವ ಪಾತ್ರೆಯ ಕೇಂದ್ರ 
ಭಾಗದಲ್ಲ ಲೆಕ್ಕ ಹಾಕುವುದು ಸುಲಭ. 
ನಾನು ಬಹಳಷ್ಟು ಮಟ್ಟಗೆ ಈ ಲೆಕ್ಕವನ್ನು 
ಒಂದು ಪ್ರಾತಿನಿಧಿಕ ಕಾಂತ ಪಂಜರ ಹೇಗೆ 
ಕಾಣುತ್ತದೆ ಎಂದು ಅರ್ಥ ಮಾಡಿಕೊಳ್ಳುವ 
ಉದ್ದೇಶದಿಂದ ಮಾಡಿದೆ. 


ನಾವು ನಮ್ಮ ಪ್ರಯೋಗಾಲಯದಲ್ಲ 
ಬಳಸುವ ಪ್ರಾಥಮಿಕ ಸಲಕರಣಿಗಳೆಂದರೆ 
ಲೇಸರ್‌ ಕರಣಗಳು. ಲೇಸರ್‌ 
ಕಿರಣಗಳನ್ನು ನಮ್ಮ ಪ್ರಯೋಗದ ಅಗತ್ಯಕ್ಕೆ 
ತಕ್ಕಂತೆ ಪರಮಾಣುಗಳನ್ನು ಬಂಧಿಸಲು, 
ಪರೀಕ್ಷಿಸಲು ಮತ್ತು ಅವುಗಳನ್ನು 
ಕುಶಲತೆಯುಂದ ನಿರ್ವಹಿಸಲು 
ಬಳಸುತ್ತೇವೆ. ನಮ್ಮ ಪ್ರಯೋಗಾಲಯಕ್ಸಾಗಿ 
ಪಡೆದುಕೊಂಡಿರುವ ನೂತನ ಲೇಸರ್‌ 
ವ್ಯವಸ್ಥೆಯನ್ನು ಅದು ನಾವು ಬಯಸುವ 
ಜಂದುವಿನಲ್ಲ ಪರಮಾಣುಗಳಗೆ ಡಿಕ್ಕ 
ಹೊಡೆಯುವಂತೆ ನಿಖರವಾಗಿ ಸರಿ 
ಹೊಂದಿಸಬೇಕಾದ ಅಗತ್ಯವಿದೆ. ಲೇಸರ್‌ 
ಕಿರಣದ ಕೋಲು(ೀಷM) ಹಾಗೂ 
ಪರಮಾಣು ಮೋಡಗಳೆರಡರ ಗಾತ್ರವೂ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಲೇಸರ್‌ ಕಿರಣವೆಂದರೇನು? 

ಲೇಸರ್‌ ಕರಣವೆಂದರೆ ನಿಬರವಾಗಿ 
ಕೇಂದ್ರೀಕರಿಸಿದ ಹಾಗೂ ಸಮಾಂತರೀಕರಿಸಿದ 
ಬೆಕಕನ ದಂಡ. ಅದು ತನ್ನ ರೂಪವನ್ನು 
ಬದಲಸದೆ ಬಹಕ ದೂರ ಚಲಸಬಲ್ಲದು. 


ಮಿಅಮೀಟರ್‌ನ ಹತ್ತನೇ ಒಂದು 
ಭಾಗಕ್ಕಿಂತ ಕಡಿಮೆ ಇರುವುದರಿಂದ 
ನಿಖರವಾಗಿ ಸರಿ ಹೊಂದಿಸುವುದು 

ಅತಿ ನಾಜೂಕಿನ ಕೆಲಸ. ನನ್ನ ಈ 
ವಾರದ ಕೆಲಸ ಎರಡು ಕನ್ನಡಿಗಳನ್ನು 
ಬಳಸಿ ಈ ಹೊಸ ಲೇಸರ್‌ ದಂಡವನ್ನು 
ಸರಿಹೊಂದಿಸುವುಡದೇ ಆಗಿತ್ತು. ಒಂದು 
ಕನ್ನಡಿಯನ್ನು ಲೇಸರ್‌ ದಂಡ ನಿಖರವಾದ 
ಜಂದುವಿಗೆ ಗುರಿ ಮುಟ್ಟುವಂತೆ 
ಹೊಂದಿಸಲು ಹಾಗೂ ಮತ್ತೊಂದು 
ಕನ್ನಡಿಯನ್ನು ಲೇಸರ್‌ ದಂಡದ ಗುರಿ 
ಮುಟ್ಟುವ ಕಾರ್ಯಕ್ಷೆ ನೆರವಾಗುವಂತೆ 
ಹೊಂದಿಸುವ ಕೆಲಸಕ್ಷೆ ಬಳಸಲಾಯುತು. 


ವಿದ್ಯುನ್ಯಾನ ವ್ಯವಸ್ಥೆಗಳೊಂದಿಗೆ 
ಕೆಲಸ ಮಾಡುವುದು ಒಬ್ಬ 
ಪ್ರಾಯೋಗಿಕ ಭೌತವಿಜ್ಞಾನಿಗೆ 
ಬಹಳಷ್ಟು ಮಟ್ಣಗೆ ಅತ್ಯಾವಶ್ಯಕ. 
ಉದಾಹರಣೆಗೆ, ನಮ್ಮ ಪ್ರಯೋಗಗಳು 
ನಿರ್ದಿಷ್ಟ ತರಂಗಾಂತರಗಳಕಲ್ಲ 

ಬೆಳಕಿನ ಕೋಲನಂತೆ ಪ್ರವಹಿಸುವ 
ಲೇಸರ್‌ಗಳನ್ನು ಒಳಗೊಂಡಿರುತ್ತವೆ. 
ಈ ಆವರ್ತನಗಳನ್ನು "ಲಾಕ್‌ ಬಾಕ್ಸ್‌' 
ಗಳನ್ನು ಬಳಸಿ ಸ್ಲಿರಪಡಿಸಲಾಗುತ್ತದೆ. 
ನಮ್ಮ ಪ್ರಯೋಗಗಳನ್ನು ನಿರ್ವಹಿಸಲು 
ಒಂದು "ಲಾಕ್‌ ಬಾಕ್‌' ಸಾಕೆನಿಸಿದರೂ, 


ಬೋಸ್‌-ಐನ್‌ಸ್ಟೈನ್‌ ಘನೀಕೃತ (ಕಂಡನ್ನೇಟ್‌) ವಸ್ತುವೆಂದರೇನು? 


ನಮಗೆಲ್ಲರಿಗೂ ವಸ್ತುಗಳು ಮೂರು ಸ್ಥಿತಿಗಳಲ್ಲರುತ್ತವೆ ಎಂದು ಕಲಸಿದ್ದಾರೆ; ಘನ, ದ್ರವ ಮತ್ತು ಅನಿಲ. ಸಾಧಾರಣ ಬದುಕಿನ ಅನುಭವಕ್ಕೆ 
ಕೇವಲ ಈ ಮೂರು ಸ್ಥಿತಿಗಳ ಅರಿವು ಸಾಕು. ಆದರೆ, ಭೌತವಿಜ್ಞಾನದಲ್ಲ ವಸ್ತುಗಳು ಮತ್ತಷ್ಟು ಸ್ಥಿತಿಗಳನ್ನು ಹೊಂದಿರಬಹುದು (ಹೊಂದಿವೆ 
ಕೂಡ. ಇವುಗಳನ್ನು ಮತ್ತಷ್ಟು ಸಮರ್ಪಕವಾಗಿ ಪ್ರಾವಸ್ಥೆಗಳು-pಗ೩5es-ಎನ್ನುತ್ತಾರೆ) ಬೋಸ್‌ ಐನ್‌ಸ್ಟೀನ್‌ ಘನೀಕೃತವಸ್ಸು ಇಂತಹುದೇ 
ಒಂದು ಪ್ರಾವಸ್ಥೆ. ನಿರ್ದಿಷ್ಟ ಬಗೆಯ ಕಣಗಳು (ಅಂದರೆ, ಬೋಸಾನ್‌ಗಳು) ಬಹಳಷ್ಟು ತಣಿದು ಒಂದೇ ಕ್ವಾಂಟಮ್‌ ಸ್ಥಿತಿ ತಲುಪಿದಾಗ 
ಇಂತಹ ಪ್ರಾವಣ್ಥೆಗೆ ಬರುತ್ತವೆ. ಇಲ್ಲ ಮುಖ್ಯವಾಗಿ ನೆನಪಡಬೇಕಾದ ಸಂಗತಿ ಎಂದರೆ ಸಮರ್ಪಕವಾದ ವಾತಾವರಣವಿದ್ದಲ್ಲ, ಈ ಪ್ರಾವಸ್ಥೆ 
ಘನೀಕೃತವಸ್ಸುವಾಗುವ ಕಣಗಳಗೆ ಅವುಗಳ ಶಕ್ತಿಯ ಅನುಗುಣವಾಗಿ ಅತ್ಯಂತ ಅನುಕೂಲಕರವಾದ ರಚನಾ ವಿನ್ಯಾಸ. 


ಅತಿ ಉಷ್ಣತೆ: 
“ಜಆಯರ್ಡ್‌ ಜೆಂಡುಗಳು” 


u 
ಕಡಿಮೆ ಉಷ್ಣತೆ: ವ್ರ [oS 
"ಅಲೆ ಪೊಟ್ಟಣಗಳು” YU 

ML 
ಬೋಸ್‌ -ಐನ್‌ಸಪ್ರೀನ್‌ 


ಘನೀಕೃತವಸ್ತು 
"ವಸ್ತು ಅಲೆ ಅಧ್ಯಾರೋಪಣ” 


ಶುದ್ಧ ಬೋಸ್‌ 
ಘಸೀಕೃತವಸ್ತು 
“ಬೃಹತ್‌ ವಸ್ತು ಅಲೆ” 


ಚಿತ್ರ 1. ಬೋಸ್‌-ಐನ್‌ಸ್ಟೈನ್‌ ಘನೀಕೃತವಸ್ತುವಿನ (BEC) ಪಾಕವಿಧಾನ. 


ಸ್ಥೂಲಗೋಚರ (ಮಾಕ್ರೋಸ್ಗೋಪಿಕ್‌) ಕಾಂಟಮ್‌ ಸ್ಥಿತಿಯ ಒಳ್ಳೆಯ ಉದಾಹರಣಿೆಯಾಗಿರುವುದೇ ಒಂದು ಪ್ರಾವಸ್ಥೆಯಂತೆ BEC ಯನ್ನು ಬಹಳ 
ಸ್ವಾರಸ್ಕಕರವಾಗಿಸಿರುವುದು. ಆದ್ದರಿಂದ ಔE€ ಯ ಕುಶಲ ನಿರ್ವಹಣೆಯೆಂದರೆ ವಾಸ್ತವದಲ್ಲಿ ನಾವು ಒಂದು ನಿರ್ದಿಷ್ಟ ಸ್ಥೂಲಗೋಚರ ಸ್ಥಿತಿಯ ಕುಶಲ 
ನಿರ್ವಹಣೆ ಮಾಡುತ್ತಿದ್ದೇವೆ: ಅಂದರೆ, ನಾವು ಪರಿಶೋಧಿಸಲು ಆಸಕ್ತರಾಗಿರುವ ವಿದ್ಯಮಾನದ ಪ್ರಕೃತಿಗೆ ನಿರ್ದಿಷ್ಟವಾಗಿ ಸಂಬಂಧಿಸಿರುವಂತಿರುವುದೇ ಆಗಿದೆ. 


Credits: Adapted from image used in Experimental studies of Bose-Einstein condensation, by Dallin S. Durfee and Wolfgang Ketterle, in Opt. 
Express 2, 299-313 (1998). 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 93 


ಒಂದೆರಡು ಹೆಚ್ಚಿನ "ಲಾಕ್‌ ಬಾಕ್ಸ್‌' 
ಗಳನ್ನು ಕೈಗಾವಲಾಗಿಟ್ಟುಕೊಂಡಿರುವುದು 
ಒಳ್ಳೆಯದು. ನಾವು ಸುಮಾರು ಆರರಿಂದ 
ಹತ್ತು ಲೇಸರ್‌ ತರಂಗಗಳನ್ನು 
ಸಾಧಾರಣವಾಗಿ ಪ್ರಯೋಗಾಲಯದಲ್ಲಿ 
ಉಪಯೋಗಿಸುವುದರಿಂದ ನಮಗೆ 
ಎಷ್ಟೊಂದು 'ಲಾಕ್‌ ಬಾಕ್‌' ಗಳ 
ಅಗತ್ಯವಿರುವುದೆಂದು ನೀವೇ 
ಅಂದಾಜಸಬಹುದು. ಹಾಗಾಗಿ, ನಾವು 
ಇತ್ತೀಚಿಗೆ ಬರೀದಿಸಿದ ಎರಡು ಹೊಸ 
'ಲಾಕ್‌ ಬಾಕ್ಸ್‌'ಗಳು ಸಮರ್ಪಕವಾಗಿ 
ಕಾರ್ಯ ನಿರ್ವಹಿಸದಿದ್ದಾಗ, ನಾನು ಪ್ವಲ್ಪ 
ಕಾಲವನ್ನು ವ್ಯಯ ಮಾಡಿ. ಅದರಲ್ಪದ್ದ 
ತೊಂದರೆ ಏನೆಂದು ಕಂಡುಹಿಡಿದು 
ಅವುಗಳನ್ನು ಸರಿಪಡಿಸಿದೆ. 


ಪ್ರಾಯಶಃ, ಲೇಸರ್‌ "ಬಂಧಿಸುವುದು, 
ಅಥವಾ, ಸಾಮಾನ್ಯ ಪದಗಳಲ್ಪ 
ಹೇಳುವುದಾದರೆ, ಒಂದು ಸಂಕೇತವನ್ನು 
ಬಂಧಿಸುವುದು ಅಂದರೆ ಏನೆಂದು 
ವಿವರಿಸುವುದು ಅವಶ್ಯಕವೆನಿಸುತ್ತದೆ. 

ನಿಮ್ಮ ಬಳ ಒಂದು ಲೇಸರ್‌ ಕಿರಣವಿದೆ 
ಮತ್ತು ಅದನ್ನು ಒಂದು ನಿರ್ದಿಷ್ಟ ಶಕ್ತಿ 
ಅಥವಾ ತರಂಗಾಂತರದಲ್ಲ ಬಳಸಲು 
ಇಚ್ಛಿಸುತ್ತೀರಿ ಎಂದು ಕಲ್ಪನೆ ಮಾಡಿಕೊಳ್ಳ. 
ಉದಾಹರಣೆಗೆ, ನಾನು ಲೇಸರ್‌ ಬೆಳಕನ 
ಕೋಲನ್ನು S00mWw ಹೊಮ್ಯುವಿಕೆ 
ಇರುವ ಸ್ಥಿರವಾದ ಸ್ಥಿತಿಯಲ್ಲಿ, ನಿರ್ದಿಷ್ಟ 
ಅಂದುವಿನಲ್ಪ್ಲಿ ಬಳಸಲು ಬಯಸಬಹುದು. 
ವಾಸ್ತವದಲ್ಲ. ನನ್ನ ಪ್ರಯೋಗದಲ್ಲ ಬಳಸುವ 
ಲೇಸರ್‌ ಬೆಳಕಿನ ಶಕ್ತಿಯು, ಉಷ್ಣತೆ ಹಾಗೂ 
ಆರ್ದತೆಗಳಲ್ಲಾಗುವ ಬದಲಾವಣೆಗಳು, 
ಯಾಂತ್ರಿಕ ಕಂಪನಗಳು, ಗಾಆಯ ಹರಿವು 
ಇತ್ಯಾದಿಗಳೂ ಸೇರಿದಂತೆ ಹಲವಾರು 
ಕಾರಣಗಳಂದ ವ್ಯತ್ಯಯವಾಗುವ ಸಾಧ್ಯತೆ 
ಇದೆ. ಈ ವ್ಯತ್ಯಯಗಳು ನಾನು ಬಳಸುವ 
ಲೇಸರ್‌ನ ಶಕ್ತಿಯನ್ನು ಶೇಕಡ 10-2೦ರಷ್ಟು 
ಬದಲಸಬಹುದು. ಲೇಸರ್‌ ದಂಡವು ನನಗೆ 
ಅಗತ್ಯವಾದ ಶಕ್ತಿ/ತರಂಗಾಂತರದಲ್ಲ 
ಕ್ಲಿರವಾಗಿರುವುದೇ ಎಂದು ನಾನು ಹೇಗೆ 
ಬಚಿತಪಡಿಸಿಕೊಳ್ಳಲ? ನಾನು ಹೀಗೆ 
ಮಾಡಲು ಲೇಸರ್‌ ದಂಡವನ್ನು ನಿರ್ದಿಷ್ಟ 
ಶಕ್ತಿಯಲ್ಲ 'ಲಾಕ್‌' ಮಾಡುತ್ತೇನೆ. 

ಹೀಗೆ ಮಾಡಲು ನಾನು ಆ ಲೇಸರ್‌ 
ತಲುಪಬೇಕಾದ ತಾಣದಲ್ಲ ಲೇಸರ್‌ 
ಸಂಕೇತದ ಶಕ್ತಿಯನ್ನು ಅಳೆಯುತ್ತೇನೆ. 

ಈ ಸಂಕೇತವನ್ನು ಗಿ ಎಂದು ಕರೆಯೋಣ 
ಮತ್ತು ಇದನ್ನು ನನಗೆ ಅಗತ್ಯವಿರುವ 
ಸಂಕೇತದ ಜೊತೆ ಹೋಲಸಿ ನೋಡೋಣ. 
ಇದನ್ನು ಸಂಕೇತ 8B ಎನ್ನೋಣ (ಘೇ 
ಸಂದರ್ಭದಲ್ಲ ಅದು 5೦೦m). "ಲಾಕ್‌ 


ಬಾಕ್‌' ಮಾಡುವ ಕೆಲಸವೇನೆಂದರೆ ಅದು 
ಲೇಸರ್‌ ನಿಯಂತ್ರಕಕ್ಕೆ ನೈಜ ಸಮಯದಲ್ಪ 
ಲೇಸರ್‌ನ ಶಕ್ತಿ ಬದಲಸುವ ಒಂದು 
ಸಂಕೇತವನ್ನು ನೀಡುತ್ತದೆ (ಇದನ್ನು ಲಾಕ್‌ 
ಸಂಕೇತ ಅಥವಾ L ಎನ್ನೋಣ). ವಾವು 
'ಲಾಕ್‌ ಬಾಕ್ಸ್‌'ಗೆ ಒಂದು ಸಂಕೇತವನ್ನು 
ನಿರ್ದಿಷ್ಟ ಶಕ್ಷಿಯಲ್ಲ ಬಂಧಿಸುವಂತೆ 
ಆದೇಶಿಸಿದಾಗ ಅದು ಸಂಕೇತ ಸಿ ಅನ್ನು 
ಸಂಕೇತ 8 ಗೆ ಆದಷ್ಟು ಸಮೀಪದಲ್ಪಡಲು 
ಸಂಕೇತ L ಅನ್ನು ಬದಲಸುವುದರ 
ಮೂಲಕ ಪ್ರಯತ್ನಿಸುತ್ತದೆ ಹಾಗೂ 
ಇವೆಲ್ಲವನ್ನೂ ಬಹಳ ಶೀಘ್ರ ಗತಿಯಲ್ಲ. 
ಅಂದರೆ ಕೆಲವೇ ಮೈಕ್ರೋಸೆಕೆಂಡುಗಳಲ್ಲ. 
ಸಾಧಿಸುತ್ತದೆ. ಈ ಕ್ರಿಯೆಯೇ ಒಂದು 
ಪ್ರಯೋಗದಲ್ಲ ಲೇಸರ್‌ನ ಶಕ್ತಿ/ಆವರ್ತನವು 
ಬದಲಾಗದಂತೆ ಕಾರ್ಯ ನಿರ್ವಹಿಸುತ್ತದೆ. 
ಸಾಮಾನ್ಯವಾಗಿ ಹೇಳಬೇಕೆಂದರೆ, ಒಂದು 
ಸಂಕೇತವನ್ನು ಅತ್ಯಂತ ನಿಖರತೆಯುಂದ 
ಒಂದು ನಿರ್ದಿಷ್ಟ ಮೌಲ್ಯಕ್ಕೆ ಬಂಧಿಸಲು 
ಇದನ್ನು ಬಳಸಬಹುದು. 


ಈ ಎಲ್ಲ ಬಗೆಯ ಕೆಲಸಗಳ ಹಿಂದೆ 

ನಾನು ಭಾಗಿಯಾಗಿರುವ ಸಂಶೋಧನಾ 
ಯೋಜನೆಯತ್ತ ಮುನ್ನಡೆಸುವ 
ವಿಸ್ತಾರವಾದ ಗುರಿ ಇದೆ. ಆ ಯೋಜನೆಯ 
ಗುರಿಯೆಂದರೆ ನಾನು ಇದೀಗ ತಾನೆ 
ವಿವರಿಸಿರುವ ಎಲ್ಲ ಸಲಕರಣೆಗಳನ್ನು 
ಉಪಯೋಗಿಸಿ ಪರಮಾಣುಗಳನ್ನು 
ಅತ್ಯಂತ ಕನಿಷ್ಠ ಉಷ್ಣತೆಗೆ, ಅಂದರೆ, 
ಸುಮಾರು -273°€ ಅಥವಾ ಹೆಚ್ಚು ಕಡಿಮೆ 
0 K ಉಪ್ಪತೆಗೆ ತಣಿಸುವುದು ಮತ್ತು ಈ 
ಉಷ್ಪತೆಗಳಲ್ಲ ಅವುಗಳ ವರ್ತನೆಯನ್ನು 
ಶೋಧಿಸಿ ನೋಡುವುದು. ಹಾಗೆಂದು. 0K 
ಉಪಷ್ಪತೆಗೆ ತಣಿಸುವುದು ಸಣ್ಣ ಸಾಹಸವಮಲ್ಲ. 
ಇದು ಹಲವಾರು ಹಂತಗಳನ್ನು 
ಒಳಗೊಂಡಿದ್ದು. ಎಲ್ಲ ಹಂತಗಳೂ 
ಒಟ್ಟುಗೂಡಿ ಕೆಲಸ ಮಾಡುವುದೂ 
ಅತ್ಯಗತ್ಯ. ಇಲ್ಲ ನಾವು ಬಳಸುವ 
ಪರಮಾಣುಗಳು ರುಬಡಿಯಮ್‌ನ 
ಸಮಸ್ಸಾನಿ. (isotopes) ರುಬಡಿಯಮ್‌ 
87 ರದ್ದು ಒಂದು ತುಂಡು ರುಬಡಿಯಮ್‌ 
ಸಮಸ್ಥಾನಿಯನ್ನು ಗೂಡೊಲೆಯಲ್ಲ 
(ಅವೆನ್‌) ಕುದಿಸುವುದರ ಮೂಲಕ ಅನಿಲ 
ರೂಪಕ್ಷೆ ಪರಿವರ್ತಿಸಲಾಗುತ್ತದೆ. ಹೀಗೆ 
ಪಡೆದ ಪರಮಾಣುಗಳು ಅತಿ ಹೆಚ್ಚು 
ಉಷ್ಣತೆಯಲ್ಲರುತ್ತವೆ. ಆದ್ದರಿಂದ ಬಹಳ 
ವೇಗವಾಗಿ ಚಅಸುತ್ತಿರುತ್ತವೆ. ಇವುಗಳನ್ನು 
ಹಿಡಿದು, ಕಾಂತ ಪಂಜರದಲ್ಲ ಬಂಧಿಸಲು 
ಅವನ್ನು ತಣಿಸುವುದು ಅಗತ್ಯ. ಹೀಗೆ 
ತಣಿಸಲು ಅವು ಆದಷ್ಟು ಕಡಿಮೆ ಗತಿಯಲ್ಲ 
ಚಲಸುವಂತೆ ಮಾಡಬೇಕು. ನಾವು ಇದನ್ನು 


94 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಹಲವಾರು ಹಂತಗಳಲ್ಲ ಮಾಡುತ್ತೇವೆ. 
ಮೊದಲನೆಯ ಹಂತವೆಂದರೆ, ಇವುಗಳ 
ಚಲನೆಯ ವಿರುದ್ಧ ದಿಕ್ಕನಲ್ಪ್ಲ ಚಅಸುವ 
ಲೇಸರ್‌ ಬಳಸುವುದು. ಪರಮಾಣುಗಳು 
ಮತ್ತು ಲೇಸರ್‌ನಲ್ಪ್ಲರುವ ಘೋಬಾನ್‌ಗಳು 
ಪರಸ್ಪರ, ಡಿಕ್ಕಿ ಹೊಡೆಯುವುದರಿಂದ 
ಪರಮಾಣುಗಳ ವೇಗ ಕುಗ್ಗಿ ಅವುಗಳನ್ನು 
ಕಾಂತ ಪಂಜರದಲ್ಲ ಬಂಧಿಸಲು 
ಸಾಧ್ಯವಾಗುತ್ತದೆ. ಇದನ್ನು ಗಾಳ 

ಅಥವಾ ನೀರಿನ ಪ್ರವಾಹಕ್ಷೆ ಎದುರಾಗಿ 
ಹಡುವ ಹಿಟದಂತೆ ಎನ್ನಬಹುದು. 
ಘರ್ಷಣೆಯ ಬಲ ನಿಮ್ಮ ವೇಗವನ್ನು 
ಕಡಿಮೆ ಮಾಡುತ್ತದೆ. ಒಂದು ಬಾರಿ 
ಪರಮಾಣುಗಳು ಕಾಂತ ಪಂಜರದಲ್ಲಿ 
ಬಂಧಿತವಾದ ನಂತರ ನಾವು ಒಂದು 
ಕಾಂತಕ್ಷೇತ್ರ ಮತ್ತು ಲೇಸರ್‌ ಕಿರಣವನ್ನು 
ಬಳಸಿ ಅವುಗಳನ್ನು 4೦೦m ವೇಗಕ್ಕೆ 
ಇಳಸುತ್ತೇವೆ. ಈ ಹಂತದ ಮೂಲತತ್ವವು 
ಮೊದಲ ಹಂತದಂತೆಯೇ ಎನ್ನಬಹುದು. 
ಒಂದೇ ಒಂದು ವ್ಯತ್ಯಾಸವೆಂದರೆ, ಇದು 
ಪರಮಾಣುಗಳ ಉಷ್ಣತೆಯನ್ನು ಮತ್ತಷ್ಟು 
ಹೆಚ್ಚನ ಮಟ್ಟಕ್ಕೆ ಇಆಸುತ್ತದೆ. ಈ ಹಂತ 
ಪೂರ್ಣವಾದ ನಂತರ ಪರಮಾಣುಗಳನ್ನು 
ಒಂದು ದ್ಯುತಿ (optical) ಪಂಜರಕ್ಕೆ 
ರವಾನಿಸಲಾಗುತ್ತದೆ. ಇಲ್ಲ ಅವುಗಳನ್ನು 
ಜೋಡಿ ಲೇಸರ್‌ ಕಿರಣಗಳು ನಿರ್ದಿಷ್ಟ 
ಸ್ಥಾನದಲ್ಲ ಹಿಡಿದಿಡುತ್ತವೆ. ಈ ಪ್ರಕ್ರಿಯೆಯ 
ಅಂತಿಮ ಹಂತ ದ್ಯುತಿ ಪಂಜರದಲ್ಲರುವ 
ಪರಮಾಣುಗಳನ್ನು ಬಾಷ್ಟೀಕರಣಕ್ಷೆ 
(evaporation) aಳಪಡಿಸುವುದು. 

ಹೀಗೆ ಮಾಡಿದಾಗ ಹೆಚ್ಚು ಶಕ್ತಿಯ 
ಪರಮಾಣುಗಳು ಬಾಷ್ಟೀಕರಣಗೊಂಡು 
ದ್ಯುತಿ ಪಂಜರದಿಂದ ಹೊರ ಹೋಗುತ್ತವೆ. 
ಅತ್ಯಂತ ನಿಖರವಾಗಿ ಈ ಎಲ್ಲ 
ಪ್ರಕ್ರಿಯೆಗಳನ್ನೂ ಸಜ್ಜುಣೊಳಸಿದಾಗ 
ಬೋಸ್‌-ಐನ್‌ಸ್ಟೀನ್‌ ಘನೀಕೃತವಸ್ತುವನ್ನು 
(ಸಂಕ್ಷಿಪ್ತವಾಗಿ BEC ಎನ್ನಬಹುದು) 
ಪಡೆಯಲು ಸಾಧ್ಯವಾಗುತ್ತದೆ. ಔB್ದ೦ಯು 
ವಸ್ತುವಿನ ನವೀನ ಸ್ಥಿತಿಯಾಗಿದ್ದು, 

ಈ ಪ್ಥಿತಿಯಲ್ಲ ಗುಂಪಿನಲ್ಲರುವ ಎಲ್ಲಾ 
ಪರಮಾಣುಗಳು ಒಂದೇ ವಸ್ತುವಿನಂತೆ 
ವರ್ತಿಸುತ್ತವೆ. ಅಂದರೆ, ಈ ಸ್ಥಿತಿಯಲ್ಲ 
ಸುಮಾರು 1,೦೦,೦೦೦ ಪರಮಾಣುಗಳಲ್ಲ 
ಪ್ರತ್ಯೇಕವಾಗಿ ಯಾವುದೇ ವ್ಯತ್ಯಾಸವನ್ನೂ 
ಗುರುತಿಸಲಾಗುವುದಿಲ್ಲ. ಎಲ್ಲವೂ 

ಒಂದೇ ರೀತಿ ಕಾಣುತ್ತವೆ. ಹೀಗಾಗಲು 
ಕಾರಣ ಎಲ್ಲವೂ ಒಂದೇ ಜಾಗವನ್ನು 
ಆಕ್ರಮಿಸಿಕೊಂಡಿರುತ್ತವೆ. ಇವೆಲ್ಲವೂ 
ರುಬಡಿಯಮ್‌ ಸಮಸ್ಸಾನಿ ಪರಮಾಣುಗಳೇ 
ಆಗಿದ್ದು, ಒಂದೇ ಸ್ಥಾನದಲ್ಲರುವುದರಿಂದ 


ಅವುಗಳಲ್ಲಿ ವ್ಯತ್ಯಾಸ ಕಂಡು 
ಹಿಡಿಯುವುದು ಅಸಾಧ್ಯ. 


ಪ್ರಸ್ಲುತ. ನಮ್ಮ ಪ್ರಯೋಗಾಲಯದಲ್ಲಿ 

ಈ ಬಗೆಯ BEC ರಾಶಿಗಳು ವಿವಿಧ 
ಸಂದರ್ಭಗಳಕಲ್ಲ ಯಾವ ರೀತಿ ವರ್ತಿಸುತ್ತವೆ 
ಎಂಬ ಭೌತಿಕ ವಿದ್ಯಮಾನಗಳ ಬಣ್ಣೆ 
ಪರಿಶೋಧಿಸುತ್ತಿದ್ದೇವೆ. ಇದಕ್ಕೆ ಒಂದು 
ಸರಳವಾದ ನಿದರ್ಶನವನ್ನು ಹೀಗೆ 
ನೀಡಬಹುದು. ಒಂದು ದೊಡ್ಡ ಕಲ್ಲಂಗಡಿ 
ಹಣ್ಣು ಇರುವುದೆಂದೂ, ಅದನ್ನು ಲಂಬವಾಗಿ 
ದೋಸೆಯಾಕಾರದಲ್ಲ ಹಲವಾರು 


ತುಂಡುಗಳನ್ನಾಗಿ ಮಾಡುವೆವೆಂದು 
ಕಲ್ಪನೆ ಮಾಡಿಕೊಳ್ಳ. ಈ ತುಂಡುಗಳನ್ನು 
ಬೇರ್ಪಡಿಸಿ. ಪ್ವಲ್ಪ ತಿರುಚಿ, ಮತ್ತೆ 
ಒಟ್ಟುಗೂಡಿಸಲು ಪ್ರಯತ್ನಿಸುತ್ತೇವೆ 
ಎನ್ನೋಣ. ಮತ್ತೆ ಅದು ಒಂದು ಇಡೀ 
ಕಲ್ಲಂಗಡಿ ಹಣ್ಣಾಗುವುದೇ? ಅಥವಾ 
ಮತ್ತೇನಾದರೂ ಆಗುವುದೇ? 


ಆದರೆ ಇದಷ್ಟೇ ಅಲ್ಲ. ಠ ಪ್ರಯೋಗದ 
ನಂತರ ನಾವು ಮತ್ತೊಂದು ಸಂಪೂರ್ಣ 
ವಿಭನ್ನವಾದ ಪ್ರಯೋಗ ನಡೆಸಬಹುದು. 
ಕಾಲಕ್ರಮದಲ್ಲ ಇಂತಹ ಎಲ್ಲ ಪ್ರಯೋಗಗಳ 


ಫಅತಾಂಶಗಳನ್ನು ಒಗ್ಗೂಡಿಸಿದಾಗ ಅವು 
ನೈಜ ಜಗತ್ತಿನ ಬಗ್ಗೆ ನಮ್ಮ ಜ್ಞಾನವನ್ನು 
ಹೆಚ್ಚಿಸಲು ಕೊಡುಗೆಯನ್ನು ನೀಡುತ್ತವೆ 
ಹಾಗೂ ಮಾನವನ ಜ್ಞಾನದ ಉನ್ನತ 
ಯೋಜನೆಗಳಗೆ ಸಹಾಯಕವಾಗುತ್ತವೆ. 
ನಮ್ಮ ಸಂಶೋಧನೆಯೆಂದರೆ ಹೀಗೆಯೇ. 
ಹೀಗೆ ಮಾಡಲು ನಾವು ವಿವಿಧ 
ವೇಷಧಾರಿಗಳಾಗುವುದು ಅನಿವಾರ್ಯ. 
ಆದ್ದರಿಂದಲೇ "ನೀವೇನು ಮಾಡುವಿರಿ?' 
ಎನ್ನುವ ಪ್ರಶ್ನೆಗೆ ಸರಳವಾದ ಉತ್ತರವಿಲ್ಲ. 
ಬಹಳಷ್ಟು ಸಮಯ ಠಃ ಪ್ರಶ್ನೆಗೆ ಉತ್ತರ- 
ಹಲವಾರು ವಿವಿಧ ಕೆಲಸಗಳು! 


Note: Credits for the image used in the background of the article title: Laser play, Jeff Keyzer from San Francisco, CA, USA, Wikimedia Commons. 
URL: https:/commons.wikimedia.org/wiki/File:Laser_play.jpg. License: CC-BY. 


ಅಫ್ರಾಬ್‌ ದೇವನ್‌ ಪ್ರಸ್ತುತ ಮೇರಿಲ್ಯಾಂಡ್‌ ವಿಶ್ವವಿದ್ಯಾಲಯದಲ್ಲ ಪಿಎಚ್‌.ಡಿ ವಿದ್ಯಾರ್ಥಿ. ಅವರನ್ನು ಈ ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು: 


aftaab.dewan@gmail.com. 


ಅನುವಾದ: ಜ.ವಿ.ನಿರ್ಮಲ ಪರಿಶೀಲನೆ: ಗಾಯತ್ರಿ ಮೂರ್ತಿ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 95 


